ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿ 


ಉತ್ತರಿಸುವ ಸಚಿವರು 


547 y 

ಶ್ರೀ ಪಿ.ಆರ್‌.ರಮೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
21.02.2022 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ನಾಂಕ 


| 
3 


ಪ್ರಕ್ನ 


ರ್‌ 


ಉತರ 


ke) 


ಅ) 


ರಾಜ್ಯದ ಶಾಲೆಗಳ ಪ್ಯಾ] 
ಎಷ್ಟು ಶಾಲೆಗಳು ಕಟ್ಟಡ 
ದುರಸ್ಥಿ ಕಾಮಗಾರಿ 
ಕೈಗೊಳ್ಳಲು ಸರ್ಕಾರಕ್ಕೆ 
ಮನವಿ ಸಲ್ಲಿಸಿವೆ ; 
(ಜಿಲ್ಲಾವಾರು / 
ತಾಲ್ಲೂಕುವಾರು 
ಮಾಹಿತಿ ನೀಡುವುದು. 


F 
ಆ) 


ನಿಲುವೇನು”; (ವವರ 


"| ಕಾರ್ಯಗಳು 


— 


ಎಷ್ಟು 
ಮೇಲೆ ಕೆಲಸ y 
ಸರ್ಕಾರದಿಂದ ಆಗಿವೆ ; 
(ವಿವರ ನೀಡುವುದು) 
ಮತ್ತು ಬಾಕಿ ಇರುವ 
ಮನವಿಗಳ ಕುರಿತು 
ಸರ್ಕಾರದ 


ನೀಡುವುದು) 


ಮನವಿಗಳ 
1 ಅಧೀನ 


| KA ಫೊಂಡಿ ಬಿಡುಗಡೆಯಾದ 
ವರ್ಷ 1! ಯೋಜನೆ ಲೆಕ್ಕಶೀರ್ಷಿಕೆ | ಶಾ ng. | ಅನುದಾನ 
¥ ಸಂಖ್ಯೆ ಸಂಖ್ಯೆ (ರೂ. 
NR ಲಕ್ಷಗಳಲ್ಲಿ) 
ಸರ್ಕಾರ | ™T 
ಪ್ರಾಥಮಿಕ 
ಶಾಲೆಗಳಿಗೆ 
ಕೊಠಡಿ ದುರ್ತಿ | 2 1053- 
(ಪಾಲಾ ವಕ 1251 | 1881 1603.00 
ಕಟ್ಟಡಗಳ 
ನಿರ್ವಹಣೆ) 


2021-22ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಣ್ಣ ಹಾಗೂ ದೊಡ್ಡ 

ಪ್ರಮಾಣದಲ್ಲಿ ದುರಸ್ತಿ ಅವಶ್ಯಕತೆ ಇರುವ ಶಾಲೆಗಳ ಮಾಹಿತಿ ಲಭ್ಯವಿದ್ದು 
ಜಿಲ್ಲಾವಾರು ಕ್ರೋಢೀಕೃತ ಮಾಹಿತಿಯನ್ನು ಅನುಬಂಧ-1 ಮತ್ತು 2ರಲ್ಲಿ 
ಲಗತ್ತಿಸಿದೆ. 


ಕಚೇರಿಗಳಿಂದ ಬಂದಿರುವ ಪ್ರಸ್ತಾವನೆ ಹಾಗೂ 
ಅವಶ್ಯಕತೆಗಳಿಗನುಗುಣವಾಗಿ ಕಳೆದ 4 ವರ್ಷಗಳಲ್ಲಿ 2018-19, 2019-20, 
2020-21ನೇ ಸಾಲುಗಳಲ್ಲಿ ಹಾಗೂ 2021-22ನೇ ಸಾಲಿನಲ್ಲಿ ರಾಜ್ಯದಾದ್ಯಂತ 
ಶಿಥಿಲಾವಸ್ಥೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪೌಢ ಶಾಲಾ ಕಟ್ಟಡಗಳ 
4291 ಶಾಲೆಗಳ 9644 ಕೊಠಡಿಗಳ ದುರಸ್ತಿಗಾಗಿ ಈ ಕೆಳಕಂಡಂತೆ ವಿವಿಧ 
ಯೋಜನೆಗಳಡಿ ಒಟ್ಟು ರೂ. 11926.55 ಲಕ್ಷಗಳ ಅನುದಾನ ಬಿಡುಗಡೆ 
ಮಾಡಲಾಗಿದೆ. 

(ವಿವರಗಳನ್ನು 'ಅನುಬಂಧ=-3ರಿಂದ13ರವರೆಗೆ `ಲಗತ್ತಿಸಿದೆ). ಸ 


ಸರ್ಕಾರಿ ¢ 
ಪ್ರೌಢಶಾಲೆಗಳಿಗೆ | 
2018-19 | ಕೊಠಡಿ ದುರಸ್ತಿ | 2202-02-053- 
(ಜೆಕೆಂಡರಿ 0-01-059- 939 1807 |, 198944 | 
ಸ್ಕೂಲ್‌ 422/423 |} 
ಕಟ್ಟಡಗಳ 
ನಿರ್ವಹಣೆ) 
2 
ವಿಶೇಷ 
ಅಭಿವೃದ್ಧಿಯೋ 
ಜನೆಯಡಿಯಲ್ಲಿ | 20 0053-1 ' 
ಸರ್ಕಾರಿ RUSS 507 507 65000 | 
ಪ್ರಾಥಮಿಕ | 
ಮತ್ತು | 
ಪ್ರೌಢಶಾಲೆಗಳಿಗೆ | 
ಕೊಠಡಿ ದುರಸ್ತಿ ! 
T — j 
[4 
ಸರ್ಕಾರಿ l 
ಪ್ರಾಥಮಿಕ 4 
ಶಾಲೆಗಳಿಗೆ 
2202-01-053- > p 
ಕೊಠಡಿ ದುರ; 
S| 00 441 2872 1603.00 
(ಶಾಲಾ 
ಕಟ್ಟಡಗಳ 
ನಿರ್ವಹಣೆ) 
i 
[ T 
ಸರ್ಕಾರಿ 
ಪ್ರೌಢಶಾಲೆಗಳಿಗೆ 
2019-20 | ಕೊಠಡಿ ದುರಸ್ತಿ | 2202-02-053- 
(ಸೆಕೆಂಡರಿ 0-01-059 455 1962 1578.00 
ಸ್ಕೂಲ್‌ 422/423 
ಕಟ್ಟಡಗಳ 
ನಿರ್ವಹಣೆ) 
ಜ್ಯ TT 
ಸರ್ಕಾರಿ 
ಪ್ರಾಥಮಿಕ - 
ಶಾಲಾ ES 169 169 500.00 
ಕೊಠಡಿಗಳ 
ತುರ್ತು ದುರ್ತಿ 
|FEa F | 
ಸರಾ .1|4202-01-202- 
ಪ್ರಾಥಮಿಕ 1-05-386 & 
ಮತ್ತು 2202-01-053- 155 — 405.11 
ಪ್ರೌಢಶಾಲೆಗಳಿಗೆ | 0-02- 
2020-21 | ದುರಸ್ತಿ | 059/422/423 
ಯಿ 2202-02-001- 32 A 
0-09-422/423 
ecm ST 


2021-22 


ಸರ್ಕಾರಿ 
ಪ್ರಾಥಮಿಕ 
ಶಾಲೆಗಳಿಗೆ 2202-01-053- 
ಕರಡಿ ದುರ | 199 446 597.00 
(ಶಾಲಾ 
ಕಟ್ಟಡಗಳ 
ನಿರ್ವಹಣೆ) 
ವಿಧಾನ gw | 2202-01-053- 
ಭಾಕೀತ್ತವಾರು | 200 & 930.00 
Me 2202-02-001- ರ್‌ ರ್‌ ” 
0-09-422/423 
ತುರ್ತು ದುರು 
ಶತಮಾನೋತ್ಸ 4202-01-201-1- 
04-059 & 
143 _ 2000.00 
ಪೂಮ್ಯಿಸಿರುವ 4202-01-202- 
ಜಿರ್ತೂ ಹಾಗೂ | 05-386 
ನವೀಕರಣ 
py 429 | 9644 | 1192655 


2018-19, 2019-20 ಮತ್ತು 2020-21ನೇ ಸಾಲಿನಲ್ಲಿ ರಾಜ್ಯ 
ಮುಂದುವರೆದ ಯೋಜನೆ 3 ವರ್ಷದ ವಿಶೇಷ ಪ್ಯಾಕೇಜು ಮತ್ತು 2 
ವರ್ಷದ ವಿಶೇಷ ಪ್ಯಾಕೇಜು ಯೋಜನೆಗಳಡಿಯಲ್ಲಿ ಒಟ್ಟು 3586 
ಶಾಲೆಗಳಲ್ಲಿ 5419 ಕೊಠಡಿಗಳ ನಿರ್ಮಾಣಕ್ಕಾಗಿ ರೂ. 68009.98 
ಲಕ್ಷಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 

2019-20ನೇ ಸಾಲಿನಲ್ಲಿ ಆರ್‌.ಐ.ಡಿ.ಎಫ್‌-25 ಅಡಿಯಲ್ಲಿ ಅಧಿಕ 
ಮಳೆಯಿಂದ ಹಾನಿಯಾದ 3386 ಸರ್ಕಾರಿ ಶಾಲೆಗಳ 6469 


ಕೊಠಡಿಗಳ `ಮರು "ನಿರ್ಮಾಣಕ್ಕಾಗಿ ರೂ:75807:30 ಲಕ್ಷಗಳ” 


ಅನುದಾನವನ್ನು ಮಂಜೂರು ಮಾಡಿದೆ. 


: 2019-20ನೇ ಸಾಲಿನಲ್ಲಿ ಮಳೆಯಿಂದ ಹಾನಿಗೊಳಗಾದ 6196 ಸರ್ಕಾರಿ 


ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 13260 ಕೊಠಡಿಗಳ ದುರಸ್ಥಿಗೆ 
ರೂ.19951.75 ಲಕ್ಷಗಳ ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ 
ಕಮ ಕೈಗೊಳ್ಳಲಾಗಿದೆ. 


2020-21ನೇ ಸಾಲಿನಲ್ಲಿ ಅತಿವೃಷ್ಟಿ/ಪ್ರವಾಹದಿಂದ ಹಾನಿಗೀಡಾದ 
ಸರ್ಕಾರಿ ಪ್ರಾಥಮಿಕ ಮತ್ತು ಪೌಢಶಾಲೆಗಳ ತುರ್ತು ದುರಸ್ಥಿಗೆ 
ರೂ.7557.99 ಲಕ್ಷಗಳ ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ 
ಕಮ ಕೈಗೊಳ್ಳಲಾಗಿದೆ. 


ಕೇಂದ್ರ ಸರ್ಕಾರ ಪುರಸ್ಕೃತ ಸಮಗ್ರ ಶಿಕ್ಷಣ- ಕರ್ನಾಟಕ 
ಯೋಜನೆಯಡಿ 18 ಜಿಲ್ಲೆಗಳಲ್ಲಿ 83 ಹೊಸ ಶಾಲಾ ಕಟ್ಟಡಗಳ 
ನಿರ್ಮಾಣ . ಕಾರ್ಯವನ್ನು ರೂ.112.34 ಕೋಟಿಗಳ 
- ಅನುದಾನದೊಂದಿಗೆ ಕೈಗೆತ್ತಿಕೊಳ್ಳಲಾಗಿದ್ದು, ಜಿಲ್ಲಾ ಪಂಚಾಯತ್‌ 
ಇಂಜಿನಿಯರಿಂಗ್‌ ವಿಭಾಗದಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. 

ಮಾನ್ಯ ಕರ್ನಾಟಕ ಉಚ್ಚನ್ಯಾಯಾಲಯದ ಆದೇಶದಂತೆ ಸರ್ಕಾರಿ 
ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರದಿಂದ 
2019-20ನೇ ಸಾಲಿನ ಆಯವ್ಯಯದಲ್ಲಿ ವಿವಿಧ ಕಾಮಗಾರಿಗಳಿಗೆ ಒಟ್ಟು 
ರೂ.8826.95 ಲಕ್ಷಗಳ ಅನುದಾನ ಒದಗಿಸಲಾಗಿದೆ. 


2020-21ನೇ ಸಾಲಿನ ಆಯವ್ಯಯ ಘೋಷಣೆಯಂತೆ 50 ಕರ್ನಾಟಕ 
ಪಬ್ಲಿಕ್‌ ಶಾಲೆಗಳಿಗೆ ತಲಾ ರೂ.2.00 ಕೋಟಿಯಂತೆ ಮೂಲಭೂತ 
ಸೌಕರ್ಯ ಒದಗಿಸಲು ಒಟ್ಟು ರೂ.100 ಕೋಟಿ ಅನುದಾನ ಬಿಡುಗಡೆ 
ಮಾಡಲಾಗಿದೆ. 


2021-22ನೇ ಸಾಲಿನಲ್ಲಿ ಭಾರತ ಸ ಸ್ಥಾತಂತ್ಯದ ಅಮೃತ ಮಹೋತ್ಸವದ 
ಸವಿನೆನಪಿಗಾಗಿ ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ ಆಯ್ದ "750 
ಶಾಲೆಗಳಿಗೆ ದುರಸ್ಥಿ ಪ್ರಯೋಗಾಲಯ, ಗ್ರಂಥಾಲಯ, ಶೌಚಾಲಯ 
ಇತ್ಯಾದಿ ಸಮಗ್ರ ಸೌಲಭ್ಯ ಒದಗಿಸಲು ತಲಾ ರೂ.10ಲಕ್ಷಗಳಂತೆ 


ರೂ. 3, ೦೦ಕೋಟಿಗಳ ಅನುದಾನ ಒದಗಿಸಲಾಗಿದೆ. 


2021-22ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ 
ಪ್ರದೇಶಾಭಿವೃದ್ಧಿಮಂಡಳಿ (ಕೆ.ಕೆ.ಆರ್‌.ಡಿ.ಬಿ) ನಿಧಿಯಿಂದ ಕಲ್ಯಾಣ 
ಕರ್ನಾಟಕದ. $ ಜಿಲ್ಲೆಗಳಿಗೆ ಕೊಠಡಿಗಳ ದುರಸ್ತಿ ನೂತನ ಶಾಲಾ. 
ಕಟ್ಟಡಗಳ ನಿರ್ಮಾಣ, ಶಾಲಾ ಕೊಠಡಿಗಳ ನಿರ್ಮಾಣ, ಶೌಚಾಲಯ 
ನಿರ್ಮಾಣ ಮತ್ತು ದುರಸ್ಥಿ ಹಾಗೂ ಇನ್ನೀತರ ಮೂಲಭೂತ 
ಸೌಲಭ್ಯಗಳಿಗಾಗಿ ರೂ.15882.56ಲಕ್ಷಗಳ ಅನುದಾನ ಹಂಚಿಕೆ 
ಮಾಡಲಾಗಿದೆ. 


2021-22ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರೂ.6670.41 
ಲಕ್ಷಗಳ ಅನುದಾನವನ್ನು ಶಾಲಾ ಕೊಠಡಿಗಳ ನಿರ್ಮಾಣ, 
ಕರಡಿಗಳ ದುರಸ್ಥಿ, ಶೌಚಾಲಯ ನಿರ್ಮಾಣ ಮತ್ತು ದುರಸ್ಥಿ, 
ಕುಡಿಯುವ ನೀರು ವ್ಯವಸ್ಥೆ ಹಾಗೂ ಅಗತ್ಯ ಮೂಲಭೂತ 
ಸೌಲಭ್ಯಗಳಿಗಾಗಿ ಬಿಡುಗಡೆ ಮಾಡಲಾಗಿದೆ. 


- “ಆಯವ್ಯಯದಲ್ಲಿ. ಒದಗಿಸಲಾದ ಅನುದಾನದ “ಲಭ್ಯತೆ ಹಾಗೂ: 'ಅಗತ್ಯತೆಗೆ". 


ಅನುಗುಣವಾಗಿ ಆದ್ಯತೆ ಮೇರೆಗೆ ಹಂತಹಂತವಾಗಿ ರಾಜ್ಯದಾದ್ಯ 'ಂತ 
ಶಾಲಾ ಕಟ್ಟಡ ನಿರ್ಮಾಣ/ದುರಸ್ಥಿ ಕಾರ್ಯಕ್ಕೆಗೊಳ್ಳಲು 
ಕ್ರಮವಹಿಸಲಾಗಿದೆ. ' 


ಇ) 


ಪ್ರಾಥಮಿಕ ಮತ್ತು 
ಪ್ರೌಢಶಿಕ್ಷಣ 
ಇಲಾಖೆಯಡಿಯಲ್ಲಿ 
ಬರುವ ಶಾಲೆಗಳ ಕಟ್ಟಡ 
ದುರಸ್ಥಿ ಕಾರ್ಯ 
ನೆರವೇರಿಸಲು 
ಸರ್ಕಾರದ 
ಯೋಜನೆಗಳೇಮ? 
(ವಿವರ ನೀಡುವುದು) 


2021-22ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರೂ.66705.41 ಲಕ್ಷಗಳ 
ಅನುದಾನವನ್ನು ಶಾಲಾ ಕೊಠಡಿಗಳ ನಿರ್ಮಾಣ, ಕೊಠಡಿಗಳ ದುರಸ್ಥಿ, 
; ಶೌಚಾಲಯ ನಿರ್ಮಾಣ ಮತ್ತು ದುರಸ್ಥಿ, ಕುಡಿಯುವ ನೀರು ವ್ಯವಸ್ಥೆ ಹಾಗೂ 
ಅಗತ್ಯ ಮೂಲಭೂತ ಸೌಲಭ್ಯಗಳಿಗಾಗಿ ಬಿಡುಗಡೆ ಮಾಡಲಾಗಿದೆ. 


ಮುಂದುವರೆದು ಶಾಲಾ ಕಟ್ಟಡಗಳ ದುರಸ್ಥಿಗಾಗಿ ರಾಜ್ಯಜಿಲ್ಲಾ ವಿಪತ್ತು 
ನಿರ್ವಹಣಾ ನಿಧಿಯಡಿ ಹಾಗೂ ಇತರೆ ಲಭ್ಯವಿರುವ ಅನುದಾನ (ಶಾಸಕರ 
ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಮತ್ತು ಡಿ.ಎಂ.ಎಫ್‌ ಯೋಜನೆಯಡಿ) 
-ಬಿಡುಗಡೆ ಮಾಡಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿಯ 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಅನುದಾನವನ್ನು 
ಬಿಡುಗಡೆ ಮಾಡಿಸಿಕೊಂಡು ಶಾಲಾ ಕಟ್ಟಡಗಳ ದುರಸ್ಥಿಯನ್ನು ಶೀಘ್ರವಾಗಿ 
ಕೈಗೊಳ್ಳುವಂತೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ 
ಸುತ್ತೋಲೆ ದಿನಾಂಕಃ19.11.2021ರಲ್ಲಿ ರಾಜ್ಯದ ಎಲ್ಲಾ ಉಪನಿರ್ದೇಶಕರು 
(ಆಡಳಿತ) ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. 


ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಶಾಲೆಗಳಿಗೆ ಅಗತ್ಯವಿರುವ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 14 "ಮತ್ತು 15ನೇ ಹಣಕಾಸು 
ಆಯೋಗದಲ್ಲಿ ಸಂಬಂಧಿಸಿದ " ಗ್ರಾಮ ಪಂಚಾಯತಿಗಳಿಗೆ ಅವಕಾಶ 
ಕಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ರಮವಹಿಸಲು ಸುತ್ತೋಲೆ ಸಂಖ್ಯೆ/ಗ್ರಾಅಪಂರಾ 
435 ಜಿಪಸ 202, ದಿನಾಂಕ:08.11.2021ರ ಮೂಲಕ ಸುತ್ತೋಲೆ 
ಹೊರಡಿಸಲಾಗಿದೆ. 


ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ ಲಭ್ಯತೆ ಹಾಗೂ ಅಗತ್ಯತೆಗೆ 
ಅನುಗುಣವಾಗಿ ಹಂತಹಂತವಾಗಿ ರಾಜ್ಯದಾದ್ಯಂತ ಶಾಲಾ ಕಟ್ಟಡ 
| ನಿರ್ಮಾಣ/ದುರಸ್ಥಿ ಕಾರ್ಯಕ್ಕೆಗೊಳ್ಳಲು ಕ್ರಮವಮಹಿಸಲಾಗಿದೆ. 


ಇಪಿ: 53 ಯೋಸಕ 2022 


ಅನುಬಂಧ-1 


2022-23 Estimated Budget of Govt Primary School Class rooms Repair 


Minor 


Total Amount 
Repair 


required 


ASE — 
5090.50 
1156] 2067 103350 3555 
|_3iBelagavi | 845] i140 57000 2402 
4 [Bengalun Norn] 17] —— 208] —15a0ol 127600 
LS Bengaluru Rural] 51] ssa 19700 1839.00 
| S[Bengaluru Souh| 314406 203.00 2045.00 
|_ 7[Bidar | S06 1541 770.50 3089] 6178.00] 6948.50 


(Chamarajanagar | 533] 600} —30000[ 1260] 252000 860 —2820.00 

1540.00] 1178 1744.00 
71 735] 36750) 1706 3412.00] 2441 3779.50 
939 1289] 4450) 2500] 500000 3789 6450 
[Chitradurga | 996] 1269 63450 2438 4876.00| 3707 5510.50 
788] 1576.00 1576] 197000 
2988 4381.50 
Dharwad | agi saa 47200 1800 3600.00] —2744 307500 
308.5 61 1234.0 
723.0 326 6534.0 
2302) 4604.0 


lle 
| 
EK 
Fax 
Fa 
FS 
[ed 
[f 
Fy 
= 
[= 
ದ 
KE 
(o 
ಹಿ 
| 
© 
[ಸೆ 
pN) 
o 
FN 
[=e] 
೨/0 sb 


[3] 


ib 


ww] 

i 

wl 

[4] 

Ww 
HS 

© 

[=] 


[3] 


NJ 
| 
{n 
NJ 
[ee] 
[ee 
[oy 
(=) 


! 4097 8194.00| 6427 9359.00 
124.00| 502] 1004.00 750 1128.00 


N್ಹjy[ejeielulelm 

Ol vV oj vuln Uu/& 
FA 
KR 
FY 

ive |S 
[4 
ಜಿ 
0. 

[pe [eX 

[=] Ns 

(D un 

{0 [ 

NN 

FE 

Oo 

[= 
pu 
pa 
[1 
an 
o 
Oo 


2208 4416.00 3309 4966.50 
1 


qa 


22 |S Sasso 155 3575.50 

23 810) 1129) S6aso| 171i 342200] 2840] 398650) 
—24\Mandya 302] 3365] e250 —ooss] 37800 05a] —oeosol 
| 25\Mysuu 1257 6] soso] os] —10a0ol os —sososo! 
| 26/Raichur | 1030 1629 —~siasof 2771] _ 554200| — 4400 6356.50 
|_27/Ramanagara 79) 1065] 53250] 1622 —36aa0o| 2887 i750 
| 28]Shivamogea 91s] 1073] 36s] 2080 —a16oco 3153 —aeseso) 
_29[Sisi 708] 819] a09s0) 1518 303600 3337] asso 
| 30 Tumakuru | 1264 1446 73300 2646] 529200 3092[ 6015.00} 
- s1lUdupi | sea si 25800] —1os 2010.00 _ 1521 2268.00 
Utara Kanade 488] S76] 23800 — 983 —is6ooo] ass ~~ oa0o 
S79 1438) T1900 278s] $57800 327] 79700 

3 


po 
[SY 
pd 
ud 
Uy 
(=) 


34[Yadgiri | a 1023 iso 1868] _ 373600 2891 
[rot 25899] 35694 17704700 66327] 132654.00| 102021] 150561.00 


ಸ್‌ Director [School Education] 


ಅನುಬಂಧ-2 


2022-23 Estimated Budget of Govt High Schools Class rooms Repairs 


U-DISE as on date 15-11-2021 


Po ನಾ 
Class Rooms 
‘ R Amount Amount Total 
No of | Enrollment 
.No. required required 
ಸ ಫೀ schools |Classs 8to 10/70¢9}  JGood Minor i Lakhs) [MIS [(ps.inLakhs( (TOTAL. JAmount 
Repair [p5o.sotakh (FP [ps20oLakh ONS Mayra 
per room} per room) p 
1 2 3 4 5 6 7 3 9 10 1 12 
1 BAGALKOT 86 24346 833 522 198 99.00 113 226.00 341 325.00 
p4 BALLARS | ow 32375 1370 844 253 126.50 273 546.00 526 672.50 
| 
3 |BELAGAMI 56 12165 4೩5 256 130 65.00 67 134.00 197 199.00 
4 BELAGAV| CHIKKOOI 89 25435 890 $30 214 107.00 146 292.00 360 399.00 
5 BENGALURU RURAL 4864 291 227 41 20.50 23 46.00 64 66.50 
io 
6 BENGALURU U NORTH 240 158 42 21.00 40 80.00 82 101.00 
7 |BENGALURUU SOUTH 30 7436 334 205 104 52.00 25 50.00 129 102.00 
8 BIDAR 100 14051 1074 620 258 129.00 193 386.00 451 515.00 
psd x] 
[ 9 CHAMARAJANAGARA 29 5213 79 57 28.50 45 90.00 102 118.50 
CHIKKABALLAPURA 143 71.50 78 156.00 221 227.50 
A 
CHIKKAMANGALURU 145 72.50 173 346.00 318 418.50 
12 |CHITRADURGA 158.50 
13 |DAKSHINA KANNADA 
DAVANAGERE 366.00 
227.00 
166.50 
564,00 
293.00 
KALBURGI 414 207.00 413 826.00 827 1033.00 
20 |KODAGU 46 23.00 8 16.00 54 “39.00 
21 |KOLAR 66 13157 719 437 160 80.00 122 244.00 282 324.00 
22 |KOPPAL 88 23885 874 528 1541 75.50 195 390.00 346 465.50 
} 23 |MANDYA 83 10740 747 345 265 132.50 137 274.00 402 406.50 
| — . 
24 {MYSURU 476 215 107.50 92 184.00 307 291.50 
i 25 JRAICHUR 1145 272 136.00 294 588.00 566 724.00 
| 26 RAMANAGARA 46 6397 350 199 78 39.00 73 146.00 151 185.00 
27 {SHIVAMOGGA 69 14485 577 ತಿಂ3 158 70 96 192.00 254 271.00 
28 {TUMAKURU 49 7031 471 70 103 51.50 98 196.00 201 247.50 
FO 
29 |TUMAKURU MADHUGIRI 48 8197 367 182 107 53.50 78 156,00 185 209.50 
30 {UDUPI 36 6252 305 184 86 43.00 37 74.00 123 117.00 
4- ಮ್‌ ಜ| 
31 |UTTARAKANNADA 18 2597 115 59 42 21.00 14 28.00 56 49.00 
! 32 J|UTYARAKANNADA SIRS! 22 4698! 497 115 60 30.00 22 44,00 82 74.00 
33 J|VUAYAPURA 57 14658 713 464 159 79.50 90 180.00 249 259.50 
[_ 34 |YADAGIRI 68 22086 665 377 160 80.00 128 256.00 288 336.00 
TOTAL 2189 448770| 20988 12895 5162 2581.00] 3832 7664.00 8994] 10245.00 


Ae Director [School Education] 


ಎ ಅನುಬಂಧ-3 | 
ಸರ್ಕಾರದ ಆದೇಶ ಸಂಖ್ಯೆಇಡಿ 162 ಯೋಸಕ 2018, ದಿನಾ೦ಕ:07.08.2018 


2018-19ನೇ ಸಾಲಿಗೆ ಶಾಲಾ ಕಟ್ಟಡಗಳ ನಿರ್ವಹಣೆ ಲೆಕ್ಕ ಶೀರ್ಷಿಕಿ.2202-01-053-0-01-200 ರಡಿ ಪ್ರಾಥಮಿಕ ಶಾಲೆಗಳ ದುರ್ತಿ 
ಕಾಮಗಾರಿಗಳ ರೂ.1603.00 ಲಕ್ಷ ಕ್ರಿಯಾಯೋಜನೆ 


1 
$e 
FN 
Rc] 
ಎ 
[= 


& 
£ 
$ 

[sf 

Wt | 

[ 

[S 

A 

A 


K 

f 

fo 

| 

Ue 
12 
[ 

a 

[= 

[= 


Ee 

NS LN 
r 
ದ 
WENN 


~~ 
el 


HW 
| 
Ml 
Kod Ne RY 

w 
Ah 
[<2 
pei 


Jj UW 


Wl 


' 3 


po 
[7 
EN 
p< 
[5 
pF 
[dl 
ಈ 
- 
ಈ 


59 63.00 
41 40.00 


67 47.00 


62 ' 47.00 


90 

ls 
Nn 
A 
ಆ 
[ವ 


IR 
[OS 
oj)= 


w 

99 
sl 
| BE 
Wm Un 
| 2} 
ಅ ಅ 
[oe [= 


೦೦ 


Ww 
& 


wd 
po 


218 260.00 


FT 
“ 
2೫ 
p 
9 
g 
py 
aH 

ತ 


ಅನುಬಂಧ-4 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 162 ಯೋಸಕ 2018, ದಿನಾ೦ಕ:07.08.2018 


2018-19ನೇ ಸಾಲಿಗೆ (ಸೆಕೆಂಡರಿ ಸ್ಕೂಲ್‌ ಕಟ್ಟಡಗಳ ನಿರ್ವಹಣೆ) ಲೆಕ್ಕ ಶೀರ್ಷಿಕೆ.2202-02-053-0-01-059/422/423 ಪ್ರೌಢ ಶಾಲಾ 
ದುರಸ್ತಿ ಕಾಮಗಾರಿಗಳ ರೂ.1989.44 ಲಕ್ಷ ಕ್ರಿಯಾಯೋಜನೆ 


ಜಿಲ್ಲೆಗೆ ಒಟ್ಟು ಲಭ್ಯವಿರುವ 
ಅನುದಾನ ನಿಗದಿ (ಪ್ರತಿ 


ಸಂಖ್ಯೆ 
ಬ್ಲಾಕ್‌ಗೆ ರೂ.೨9.80 ಲಕ್ಷದಂತೆ) 


WA 
9 BS 
ಜಿ 
RN, 
pi 
$ 
& 
ks § 
Ki 
[-8 
[e] 
pS 
p 
[<8 
$ 
p= 
[+d 
p-8 
[ol 


NN CN LS LN EN 
TT NN EN EN NS LN 
NN ENN 
He 


ul 
[e 


ಖಿ g 
po ww 
EAE 
[=] p 
ec [—] 


Oo 
[3 


- 2940 
68.60 
49.00 


ಬ 


wy 
9 
[eC 
Re 


58.80 
78.44 
49.00 


[3 
ಜಿ 
ನ್ಯ 
pd 
ಫೆ 
[2 
- 
- 
- 
0೦ 


w m — 
3 ಜಿ 
NS ಫಿ 
2 
p 
[SR 
| 
[oY 

wp] & 
[= ~~ 


58.80 
- 68.60 
58.80 
68.60 
68.60 
568.44 
78.40 
—ಾಾ್‌ 
78.40 
49.00 
29.40 
39,20 
33 157 223 323.40 


- 
[ 
ಟು 
FN 
[ 


[ 
[5 
[8 
[J 
ಸ 
- - 
| - 
[Ne 
ಬ - 


pe) 
pe, 
[28 
೫ 
KN 
: 
KN 
KS 


~l 
AR 


30 
31 


ಧಾರವಾಡ 
ವಿಜಯಪುರ 

ON CN SEL 
CCN EN 


ಜ 
3 
ke] 


[oe 
[ys 
| 
ಮ 
[] 
- 
[eC 
[st] 


ಬ 
೩ 
ನ 
PN 
M 
ಜ 
UW Ko Ko] 


ವಿಭಾಗದ ಒಟ್ಟು 


§ 
p 
8 


\ 


ಜ್‌ 


4 \ ಸಹನಿರ್ದೇಕೆರು(ಶಾಲಾ ಶಿಕ್ಷಣ) 


'ಅನುಬಂಧ-5 


2018-19 ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆ [ಪ್ರಾಥಮಿಕ ಮತ್ತು ಪ್ರೌಢಶಾಲೆ] 2202-01-053-0-02-133 ದುರಸ್ತಿ 
5 ಈ oi 
ವ ಕತರ್‌ ಸಾ ಪ್ರೌಢ ಪೌಢ ಶಾಲಾ | ಪ್ರೌಢ ಶಾಲಾ ಒಟ್ಟು ಅನುದಾನ 
ಕ್ರಸಂ] ಜಿಲ್ಲೆಗಳ ಹೆಸರು ಪ್ರಧಮ ಫಾಲೆಗಳ | ಕೊಠಡಿಗಳ | ಅನುದಾನ ಬಿಡುಗಡೆ 
bo ಶಾಲೆಗಳ ಸಂಖ್ಯೆ ಕೊಠಡಿಗಳ ಅನುದಾನ Wk ಸಂಚ ಬಡುಗಡೆ (ರೂಲಕ್ಷಗಳಲ್ಲಿ 
ಸಂಖ್ಯೆ ಬಿಡುಗಡೆ ಖೈ * | "ಲಕ್ಷಗಳಲ್ಲಿ 
Lt _ dh dl 
1 |ದಂಗಳೂರು ಉತ್ತರ T f [ Ul NE es of 266 
2 |ಜಿಂಗಳೂರು ಬಕ್ಷಿಣ § $ 305 0 p) [) 305 
28 rE SE — — | — 
3 [ಜಿಂಗಳೂರು ಗ್ರಾಮಾಂತರ 1 1 0.೨2 [) | [) 0.೨92 
- HL AH ME 1 
4 ತುಮಕೂರು 20 20 2413 0 0 0 245 
— mi oe _! T — — 
3 1ಮಧುಗಿರ 27 27 29.93 ° 0 ol 29.93 
FE mand dF 20 25.66 0 [) ol 25.66 
iM —— + dd 
7 [ಚಿತ್ರದುರ್ಗ of 9 0 6 e] 2627 26.27 
J 1 A— + [WS | 
3 [ವಮೊಗ್ಗ 2 2 7.94 0 0 0 7.94 
9 ಗೋಲಾರ = 6 6 53 1 i aE 7.64 
10 ಚಿಕ್ಕಬಳ್ಳಾಪುರ ps gT 15 ie 3 3 439 2108 
lu _! IH — 
1 [ರಾಮನಗರ FN 7 15.88 0 0 i 15.88 
- — J 
12 ಮೈಸೂರು 18 i 272 0 [) ° 2720 
1 wi — 
13 ನ್ಯ 5 51 434 Bl 13 878 2332 
(14 |eexನ —} 15 is PY | i[- 2 1484 
15 ಚಾಮರಾಜನಗರ T 3 25 ° 0 a 21.55 
[Ee 
16 |ಚಿಕ್ಕಮಗಳೂರು TT 5 5 0 ° 0 10.60 
— 8 ha ee — 
17 [adr 0 IR r r) 0 0.00 
dl ke 
15 [ದಕಣ ಕನ್ನಡ [ 9 0 [) [ 0 000 
IW ls 
5 ಡುವ [ 0 0 TE 0 0 0.00 
- + [i 
20 |dಳmಾವ 3 8 915 9 0 9 $15] 
— Se BSE ME IM 
2 ಚಿಕ್ಕೋಡಿ 1 26 26] 12.62 0 9 o[ 12.62 
22 ಬಾಗಲಕೋಟೆ VIN 24 1767 0 0 0 1767 
J: - _\ | 
23 [ಧಾರವಾಡ 5 5 694 0 0 0 634 
1 Wl 
24 [8ರ 2] 2 2.52 2 2 40 6.62 
23 [ಉತ್ತರ ಕನ್ನಡ | [ [) of p 3 532 32 
ತ್ವ 9 MU | 
26 [ವಿಜಯಪುರ 20 20 UN 0 0 [ 4417 
27 [ಹಾವೇರಿ [ 3 13 16.72 ol 6] [) 1672| 
SMES SETH iy 
28 ಕಲಬುರಗಿ 16 16 729 il 1 3.55 76.45 
29 [non s[_ o[ 578] 0 0 r) 9.78 
30 ಯಾದಗಿರಿ iS 16 16 3258 1 0 r) 32.58 
31 |uಾರ 73! 13 32.26| 0 J. 0 3226 
32 [ಪಳ 9) 0 0 | 16 3133 3193 
33 [ರಾಯಚೂರು 2 2 1519 15 Bs 302 4839 
dl | ಗ ಕಪ! + . 
34 [ಬೀದರ್‌ [ 121 3839 of | 4 5839] 
| ಒಟ್ಟು H] 446 q6[ 51182 61 61 138.18 650.00 
| A J 


Aes F 


(ಶಾಲಾ ಶಿಕ್ಷಣ) 


ಅನುಬಂಧ-6 


[2019-205 ಸಾಲಿನಲ್ಲಿ ಶಾಲಾ ಕಟ್ಟಡಗಳ ನಿರ್ವಹಣೆ ಲೆಕ್ಕ ಶೀರ್ಷಿಕೆ :2202-01-053-0-01-200ರಡಿ 


ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಕೊಠಡಿ ದುರಸ್ತಿ ಕಾಮಗಾರಿಗೆ ರೂ.1603.00 ಲಕ್ಷಗಳ ಅನುದಾನದ ವಿವರ 
st. No [DISTRICT No. of SCHOOLS Muti Amount in Lakh 
BAGALKOT 11 1 8 44.86 
2 |BELAGAVI 22 163 87.04 
3 [BELLARY 25 —T 171 98.77 
4 BENGALURU NORTH 4 37 19.76 
5 [BENGALURU RURAL 4 32 17.09 
6  |BENGALURU SOUTH 13 36 19.22 
7 |BIDAR 10 87 46.46 
8 [CHAMARAIANAGARA 6 61 32.57 
9 J CHIKKABALLAPURA 18 79 4219 
10 |CHIKKAMANGALURU 15 98 52.33 
11 [cHikKoDI 14 99 52.87 
12 [CHITRADURGA 31 158 95.56 
13 |DAKSHINA KANNADA 10 64 
14 |DAVANAGERE 33 214 
15 [DHARWAD 16 156 
16 |GADAG 11 75 
17 [HASSAN 11 56 


HAVER! 15 143 
KALBURGI 15 144 
0 


1 

2 KODAGU 2 16 

21 KOLAR 9 40 

22 {KOPPAL 5 36 
MADHUGIRI 7 34 
MANOYA . 37 160 

25 [|MYSURU 18 103 


RAICHUR 


RAMANAGARA 


28 |SHIVAMOGGA 22 97 


30 [TUMKUR 0 0 

32 J|UTTARA KANNADA 3 11 5.87 
— 

33 |VHAYAPURA 14 104 54,98 

34 [YADAGIRI 


Grand Total 


ಅನುಬಂಧ-7 


2019-20 GOVT HIGH SCHOOL REPAIRS 1578.00 LAKHS RELEASES HEAD OF ACCOUNT 2202-02-053- 


0-01-059/422/423 
__ 142/423 _ 
CLASSROOMS + 
MAJOR 
SLNO DISTRICT No. Of Enroll | OTHER ROOMS+ REPAIR AMOUNT 
* SCHOOLS | ment | CLASS UNDER R IN LAKH 
Required 
CONSTRUCTION 


1 [BAGALAKOT 
3 BALLARI 


6 |BENGALURU U NORTH 


7 [BENGALURU U SOUTH 
8 [BIDAR 
— 


9 [CHAMARAJANAGARA 
10 |CHIKKABALLAPURA 
11 [|CHIKKAMANGALURU 
7 
13 |DAKSHINA KANNADA 


14 |DAVANAGERE 


15 {DHARWAD 
16 |GADAG 


17 [HASSAN 
18 J|HAVERI 
19 {KALBURGI 


24 |MYSURU 


25 [|RAICHUR 


26 |RAMANAGARA 
27 I|SHIVAMOGGA 
28 |TUMAKURU 

29 |TUMAKURU MADHUGIRI 13 2134 102 52 
30 jour ~~“ | 10 | 1986} 
31 JUTTARA KANNADA 

32 JUTTARA KANNADA SIRS! 
33 IVUAYAPURA 


34 |YADAGIRI 
Grand Total 


Jhon DIRECTOR [SCHOOL EDUCATION] 


ಅನುಬಂಧ-8 


2019-20ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ: 4202-01-201-1-04-059 ಅಡಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಕೊಠಡಿಗಳ ತುರ್ತು ದುರಸ್ಥಿ ಕಾಮಗಾರಿಗೆ ಬಿಡುಗಡೆಯಾಗಿರುವ ಅನುದಾನದ ವಿವರ 


ನಿಗದಿಪಡಿಸಿದ ಅನುದಾನ 
ಇ, 
ಶಾಲೆಗಳ ಸಂಖ್ಯೆ ಕೊಠಡಿಗಳ ಸಂಖ್ಯೆ (ರೂ. ಲಕ್ಷೆಗಳಲ್ಲಿ 


EE 
EEE CES SS 


ಘಿ 


ಶಿಕ್ಷಣ) - 


ಅನುಬಂಧ-9 


ಸರ್ಕಾರದ ಆದೇಶ ಸಂಖ್ಯೆ: ಇಪಿ 09 ಯೋಸಕ 2020 ದಿನಾಂಕ: 10.03.2021 


2020-21ನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ಕೊಠಡಿಗಳ ದುರಸ್ಥಿ ಕಾಮಗಾರಿಗೆ ಲೆಕ್ಕ 
ಶೀರ್ಷಿಕೆ :4202-01-202-1-05-386 ಮತ್ತು 2202-01-053-0-02-059/422/423ರಡಿ ಒಟ್ಟು ರೂ. 
405.11 ಲಕ್ಷಗಳ ಅನುದಾನದ ವಿವರ 


ಮಂಜೂರಾದ ಅನುಬಾನ 
(ಲಕ್ಷಗಳಲ್ಲಿ) 


PR 
[92 


ಜಿಲ್ಲೆಯ ಹೆಸರು 


(et 


15.00 


2 


12.00 
10.00 


Chamarajanagar 
Chikkamagaluru 
7 
Dakshina Kannada 
14.00 
10 
13.00 
20.00 
10.00 


11 


12 


13 Kalaburagi 


14 
10.00 


61.00 
29.40 


15 


21HA|A pe Re oN Ne) 9) lV WlD 
5/5555 58322 HAE 
zs $l i solos 
| [131° [e% “lolz 
[rat [ea ojlolo 

[1 cla 

[7 Q ಷಿ [) 

[) ರು 3 


[3 

lk 

- [ed 

w 

is oOo 

ಮ 
-| 5 &] S] ul =] &| ul | ul Sl ul Lf | ul ul fu wm] ಹಿ 
[ex 

ಬಳು Bq 9೦ uw 
©} Oo [=] [ ಸ 
=|. [ವ ವಿ ಮು 


16 
17 


18 
25.00 


45.00 


19 


21 
22 
23 


<lcl cla oils 
Slalalclzele 
CR ETN Fo KN p 
<lAls PN SR 
5 [Ss [S[2 52s 
Ela Zl3lelec 
~|p pel ಷಃ 
CN cleo 
ವ [re 
ಸ ಖು 
೧ 
[Y 
ನ 
[ 
_ 
[] 
ಜಿ 


\ 


Joint Director [School Education] 


| 


2620-21 ನೇ ಸಾಲಿಗೆ ಎಸ್‌.ಸಿ.ಪಿ ಟಿ.ಎಸ್‌.ಪಿ ಯೋಜನೆಯಡಿ 2013 ರಲ್ಲಿ ಲೆಕ್ಕ ಶೀರ್ಷಿಕೆ 2202-02-001-0-09-422/423 ರಡಿ ಬಳಕೆಯಾಗದೇ ಉಳಿದ ಮೊತ್ತ ರೂ.71.00 ಲಕ್ಷಗಳು 


ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ದುರಸ್ತಿ 
ಕಾಮಗಾರಿಯ 
ಜಿಲ್ಲೆ ತಾಲ್ಲೂಕು . ಗ್ರಾಮ/ವಿಳಾಸ ಹಂಚಿಕೆ | ಬಿಡುಗಡೆ | ವೆಚ್ಚ 
rs | 
ಸಿರ್ಕಾ' ಶಾಲ 
2 


ಕ್ರ.ಸಂ 


ವಿಧ(ಕಟ್ಟಡ/ಕಟ್ಟಡ 
1 
ವಿಜಯನಗರ 


ದುರಸ್ಥಿ ರಸ್ತ್‌/ರಸ್ತೆದುರಸ್ಥಿ 
ವಿಜಯನಗರ 


ge 
Id 


2 
2 
2 


.00 


.00 
.00 
.00 
.00 
.00 
.00 


; 


2.00 
2.00 
2.00 


ಮ 
, 2% 
ವೆ 2.00 
ಬಾಗಲಕೋಟಿ [ಮುದೋಳ [ಸರ್ಕಾರಿ ಪೌಢಶಾಲೆ ಉತ್ತೂರುಗ್ರಾಮ  [ಟಿಡರುಸಸ್ಲಿ 200 
ರು 
ಟು 


10 
1 


| 
SS SS 
ಚಿಕ್ಕಮಗಳೂರು |ಚಿಕ್ಕಮಗಳೂರು [ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಲ್ದೂರು [ಕಟ್ಟಡ ದುರಸ್ಥಿ ಕಟ್ಟಡ ದುರಸ್ಕಿ ET ES EN 
1 ಸರ್ಕಾರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು 
1 ಚಿಕ್ಕಮಗಳೂರು [ಮೂಡಿಗೆರೆ ಕಛಸ ್ಥ 200| 200 200 
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಬ್ಲಿ } 

ಚಿಕ್ಕಮಗಳೂರು [ಮೂಡಿಗೆರೆ ಬಣಕಲ್‌ ಹೋಬಳಿ ಕಟ್ಟಡ ದುರಸ್ಲಿ ಕಟ್ಟಡ ದುರಸ್ತಿ 2.00 2.00 2.00 

| 16 [ಚಿಕ್ಕಮಗಳೂರು [ಮೂಡಿಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಸ್ಕಲ್‌ [ಕಟ್ಟಡ ದುರಸ್ಸಿ ಕಟ್ಟಡ ದುರಸ್ಸಿ | 200 200) 200 


ಸ 


_ 
ಪ್ರಾಥಮಪಾಕಸಾರಾ್‌ 
17 ರ 


ರ್ಕಾರಿ ಹಿರಿಯ 
|ಸಿದ್ದನಗೌಢ ನಗ ಕಟ್ಟಡ ದುರಸ್ಥಿ ಕಟ್ಟಡ ದುರಸ್ಥಿ 2.00 


ಕ್ರ.ಸಂ ಜಿಲ್ಲೆ ತಾಲ್ಲೂಕು ಗ್ರಾಮ/ವಿಳಾಸ ವಿಧ(ಕಟ್ಟಡ/ಕಟ್ಟಡ 
ದುರಸ್ಥಿ ರಸ್ತೆ/ರಸ್ತೆದುರಸ್ಥಿ 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರು 
15 [ದಾವಣಗೆರೆ ಜಗಳೂರು ಸಿದ್ಧಪುರ ಕಟ್ಟಡ ಮರಸ್ಸಿ . ಕಟ್ಟಡ ದುರಸ್ಥಿ 
ದಾವಣಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡಿಕಟ್ಟೆ [ಕಟ್ಟಡ ದುರಸ್ತಿ ಕಟ್ಟಡ ದುರಸ್ತಿ ' 
ಸಾನ ನಂದ ಪಾಫಮಾಾನ 
ಕಟ್ಟಡ ದುರಸ್ಸಿ 
ಕಟ್ಟಡ ದುರಸ್ಥಿ 


ಕಾಮಗಾರಿಯ 


ಹೆಸರು | ಹಂಚಿಕೆ ಬಿಡುಗಡೆ | ವೆಚ್ಚ ಷರಾ 


ಕಟ್ಟಡ ದುರಸ್ಸಿ 


ಕಟ್ಟಡ ದುರಸ್ಥಿ 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ನಲೆ 
ಗ್ರಾಮ 

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 
ಕೋಡಿಹಳ್ಳಿ ಶಾಗ್ಮಲೆ 

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 
ಕೋಡಿಹಳ್ಳಿ, ಎಕೆ ಕಾಲೋನಿ 


ಮಾಯಕೊಂಡ 


ಮಾಯಕೊಂಡ 


ಮಾಯಕೊಂಡ 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 


ಕೂಡ್ಲಾಪುರ 
ಸರ್ಕಾರಿ ಹಿರಿಯ ಪ್ರಾಭಮಿಕ ಶಾಲೆ 


ಮಲ್ಲಹಳ್ಳಿಹುರ ಕ್ಲಸ್ಟರ್‌ 


v4 


N ಸಹನಿರ್ದೇಶಕರು(ಶಾಲಾ ಶಿಕ್ಷಣ) 


 “ಅನುಬಂಧ-ಬ. 


2021-22 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಕೊಠಡಿಗಳ ದುರಸ್ತಿ 
ಕಾಮಗಾರಿಗೆ ರೂ.597.00 ಲಕ್ಷಗಳ ಅನುದಾನದ ವಿವರ 


ಅಂದಾಜು ಮೊತ್ತ 
(ರೂ.ಲಕ್ಷಗಳಲ್ಲಿ) 


| ಲ & ಇ ಶ 
೯ಶಕರು(ಶಾಲಾ ಶಿಕ್ಷಣ) 


#1 


| ಅನುಬಂಧ) -12 
x | 5 


pt 


1 


75224/2021 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ : 2021-22ನೇ ಸಾಲಿನಲ್ಲಿ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ 


ಶಾಲೆಗಳ ತುರ್ತು ಕೊಠಡಿ ಮರಸ್ಕಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡುವ 


ಓದಲಾಗಿದೆ: 1. ವಿವಿಧ ವಿಧಾನ ಸಭಾ ಕೇತಗಳ ಜನ ನಪ್ತತಿನಿಧಿಗಳ ಪತ್ತಗಳು 
2. ಸರ್ಕಾರದ ಆದೇಶ ಸಂಖೆೇಐಪಿ 33 ಯೋಯೋಕ 2021. ಬೆಂಗಳೂರು 


2021. 07.07.2021, 


[3 
| 
[9] 
[aN 
ಹ 
ಖಿ 


pe 


ಮೇಲೆ ಓದಲಾದ ಕ್ರಮಾಂಕ(1)ರ 


ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ತು: 
ರ್‌ ಮಾಡಬೇಕೆಂದು ಕೋರಿರುತ್ತಾರೆ. 


6 ಮೇಲೆ ಓದಲಾದ ಕ್ರಮಾಂಕ(ಂ)ರ ಸರ್ಕಾರದ ಗ 2021-22ನೇ ಸಾಲಿನ 
ದುರಸ್ಥಿ" ಲೆಕ್ಕ ಶೀರ್ಷಿಕೆ 2202-01- 


ಪರಿಶೀಲಿಸಿ, ಆಯವ್ಯಯದಲ್ಲಿ ಸರ್ಕಾರವು 
W ಸಿರುವ ಸೀಮಿತ ಅನುದಾನದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಕಾಮಗಾರಿಗಳನ್ನು 
ಸಿಗೆ ಸ ಕೊಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ, ಶಿಕ್ಷಣ ಇಲಾಖೆಯ ಅನುದಾನದೊಂದಿಗೆ 
ಕ ಸ ಲಭ್ಯವಿರುವ ಬೇರೆ ಇಲಾಖೆಯ ಅನುದಾನದೊಂದಿಗೆ ಒಗ್ಗೂಡಿಸುವಿಕೆಯ 


ks (Convergence) ಮೂಲಕ ಅಮಷ್ಠಾನ ಗೊಳಿಸಲು ಈ ಕೆಳಕಂಡಂತೆ ಆದೇಶಿಸಿದೆ 
$ kb. tk. 10 £1 | 


Page 1 o0f11 


1/175221/2021 


2021-22ನೇ ಸಾಲಿನಲ್ಲಿ ರಾ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ' 


ತುರ್ತು ಕೂಠಡಿ ದುರಸ್ಥಿನಿರ್ಮಾಣ ಕಾಮಗಾರಿಗಳ ಪಟ್ಟಿಯನ್ನು ಅನುಬಂಧ ದಲ್ಲಿ ಒದಗಿಸಿರುವಂತೆ 


ರೂ.930.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


ಸರ್ಕಾರಿ ಪ್ರಾಥಮಿಕ 
2202-01-053-0-01-200 (ಶಾಲಾ 
ಶಾಲೆಗಳ ಕೊಠಡಿಗಳ 
ಕಟಡಗಳ ನಿರ್ವಹಣೆ) 


ಸರ್ಕಾರದ. ಆದೇಶ ಸಂಖ್ಯೆ ಇಪಿ 174 ಯೋಸಕ 2021, ಬೆಂಗಳೂರು, ದಿನಾಂಕ:07.10. A, 


2202-02-001-0-09-422/423(ಪರಿಶಿಷ್ಟ 


_ | 
{ 
2. ಬುಡಕಟ್ಟು ಉಪಯೋಜನೆ! ಜಾತಿ ಉಪಯೋಜನೆಗಿರಿಜನ 200.00 
| [4 
[201368 ಬಳಕೆಯಾಗದೆ | ಉಪಯೋಜನೆ) 
| ಇರುವ ಮೊತ್ತ | | 
R N ಎ _ RN | 
ಒಟ್ಟು 930.00 


ಕಾಲೇಜುಗಳಿಗೆ ವಿಸ್ತರಿಸಲು ಆಯಾ ಜಿಲ್ಲೆಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಹಾಗೂ ಸ್ಥಳೀಯವಾಗಿ ಜಾರಿಯಲ್ಲಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಅನುದಾನವನ್ನು 
ಈ w 
ಅಂಬಾ ಡೆ 
ಒಗ್ಗೂಡಿಸುವಿಕೆ (Convergenಲe) ಮೂಲಕ ಆಮಷ್ಠಾನಗೊಳಿಸತಕ್ಕದ್ದು. 


Page 2 0f11 


CN 
- 


1/175221/2021 


@ 


ಶಿಕ್ಷಣ ಇಲಾಖೆಯ ಅನುದಾನವು ಒಳಗೊಂಡಂತೆ ಅನ್ಯ ಮೂಲದಿಂದ ಅನುದಾನ 
ಕ್ರೋಢೀಕರಿಸಿ ಪ್ರತಿ ಮತಕ್ಷೇತ್ರದ ಕನಿಷ್ಠ ಒಂದು ಶಾಲೆಯು ಪೂರ್ಣವಾಗಿ ದುರಸ್ಥಿ ಕಾರ್ಯ 
ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳುವುದು. 


ಸದರಿ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಕಾರ್ಯನುಷ್ಠಾನ ಸಮಿತಿಯನ್ನು 


| ರಚಿಸತಕ್ಕದ್ದು. 
[ಕ್ರಸಂ ವಿವರ ಪದನಾಮ 
ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ ಮುಖ್ಯ 
) ಧಂ ಸಿರ ಅಧ್ಗಕ್ಷರು 
ಕಾರ್ಯನಿರ್ವಹಣಾದಧಿಕಾರಿಗಳು. ಣಿ 
| 
ಸಂಬಂಧಿಸಿದ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ, 
NR 4 ಹರಿ ) ಈ ಕಾರ್ಯದರ್ಶಿ 
[ ಸಾರ್ವಜನಿಕ ಶಿಕ್ಷಣ ಇಲಾಖೆ. | 
| ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ನ ಉಪ If _ 
3 ಬ್ಯ ಸದಸ್ಕರು 
ಕಾರ್ಯದರ್ಶಿಗಳು (ಅಭಿವೃದ್ಧಿ) 8 | 
ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ನ ಕಾರ್ಯಪಾಲಕ 
4 ಸ ಫ್‌ ಸ್‌ ಸದಸರು 
ಅಭಿಯಂತರರು 8 
4 
_ | ಸಂಬಂಧಿಸಿದೆ ಕ್ನತ್ರೆ ಶಿಕ್ಷಣಾಧಿಕಾರಿಗಳು. ಸಾರ್ವವನಕ ಕಕ್ಷಾ RET 
ಇಲಾಖೆ. "8 \ 
| 6 | ಸಂಬಂಧಿಸಿದ ತಾಲ್ಲೂಕಿನ ಕಾರ್ಯನಿರ್ವಪನಾದಾರಿಗಳು. ಸದಸ್ಕರು | 


ಸದರಿ ಸಮಿತಿಯ ನೇತೃತ್ವದಲ್ಲಿ ಕ್ರಿಯಾ ಯೋಜನೆಯನ್ನು ಅಂತಿಮಗೊಳಿಸಿ 3 ತಿಂಗಳ 
ಕಾಲಮಿತಿಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಟಾನಗೊಳಿಸತಕ್ಕದ್ದು. 

ಆಯಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಶಾಲೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ 
ಶಾಸಕರಿಂದ ಕಾಮಗಾರಿ ವಿವರ ಪಡೆದು ಹೆಚ್ಚು ದಾಖಲಾತಿ ಹೊಂದಿರುವ ಶಾಲೆಗಳನ್ನು ಆಯ್ಕೆ 
ಮಾಡತಕ್ಕದ್ದು ಹಾಗೂ ಕಾಮಗಾರಿ ಅಗತ್ಯತೆ ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳತಕ್ಕದ್ದು. 

ಒದಗಿಸಲಾದ ಅನುದಾನದ ಮಿತಿಯೊಳಗೆ ಹಾಗೂ ಸರ್ಕಾರದಿಂದ ಯಾವುದೇ ಹೆಚ್ಚುವರಿ 
ಅನುದಾನ ಕೋರದಂಕೆ, 2021-22ನೇ ಆರ್ಥಿಕ ಸಾಲಿನ ಅಂತ್ಯದೊಳಗೆ ಕಾರ್ಯಕ್ರಮವನ್ನು 
ಯಶಸ್ವಿಯಾಗಿ ಅನುಷ್ಟಾನಗೊಳಿಸಲು ಕಮವಹಿಸತಕ್ಕದ್ದು. 

ಬಿಡುಗಡೆಯಾದ ಅನುದಾನಕ್ಕೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರು ಸೂಕ್ತ ಲೆಕ್ಕ ಪತ್ರಗಳನ್ನು ಇಡತಕ್ಕದ್ದು, 


WU | 


Page 30f 11 


5b 


1/175224/2021 


ಸದರಿ ಕಾಮಗಾರಿಗಳ ಆರ್ಥಿಕ ಮತ್ತು ಭೌತಿಕ ಪ್ರಗತಿಗಳ ವಿವರಗಳನ್ನು ತೈಮಾಸಿಕವಾರು 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು ಹಾಗೂ ಸದರಿ ಕಾಮಗಾರಿಗಳನ್ನು ಕಾಲಮಿತಿ ಯೋಜನೆಯಾಗಿ ಈ 
ನಿರ್ವಹಿಸತಕ್ಕದ್ದು. 

ದುರಸ್ಥಿ ಕಾರ್ಯಗಳು ಪ್ರಾರಂಭಕ್ಕೆ ಮೊದಲು. ವಾಸ್ತವ -ಮತ್ತು ದುರಸ್ಥಿ ನಂತರದ 
ಪೋಟೋಗಳನ್ನು ಇಲಾಖೆಯ SATS ತಂತ್ರಾಂಶದಲ್ಲಿ ಇಂಧೀಕರಿಸತಕ್ಕದ್ದು. | 

ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ಎಲ್ಲಾ ಖರೀದಿ ನಿಯಮಗಳನ್ನು ಹಾಗೂ 

ಕರ್ನಾಟಕೆ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ-1999 ಹಾಗೂ ಅದರಡಿಯಲ್ಲಿ 
ಹೊರಡಿಸಲಾದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು, ಭರಿಸಲಾದ ವೆಚ್ಚದ ವಿವರಗಳನ್ನು 
ಕಡ್ಡಾಯವಾಗಿ ಹೊಸ ಡಿಜಿಟಲ್‌ ಸಪೋರ್ಟ್‌ ಸಿಸ್ತಂ . (ಅವಲೋಕನ) ತಂತ್ರಾಂಶದಲ್ಲಿ 
ಇಂದೀಕರಿಸತಕ್ಕದ್ದು. | 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌.ಡಿ 01 ಟಿ.ಎಫ್‌.ಪಿ 2021 
ದಿನಾಂಕ:30.09.2021ರಲ್ಲಿ ಸರ್ಕಾರದ" ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರಶ್ಕಾಯೋಜಿಸಿರುವ 
ಅಧಿಕಾರದನ್ವಯ ಹೊರಡಿಸಿದೆ. 


"ಕರ್ನಾಟಕ ಶಾಜ್ಯಪಾಲರ ಅಜ್ಞಾನುಸಾರ 
ತ್ತು ಅವರ ಹೆಸರಿನಲ್ಲಿ 


(ಎಸ್‌.ಆರ್‌.ಎಸ್‌.ವಾಧನ್‌) \- | 
ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಯೋಜನೆ) 
are ಮತ್ತು ಪೌಢ ಶಿಕ್ಷಣ ಇಲಾಖೆ 
ಇವರಿಗೆ 


|. ಮಹಾಲೇಖಪಾಲರು, (ಅಡಿಟ್‌ 1 & 2) ಕರ್ನಾಟಕ, ಬೆಂಗಳೂರು. 

. ಆಯುಕ್ತರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 

. ಜಿಯುಕ್ತರು, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು. 
. ಸಂಬಂಧಿಸಿದ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್‌ ಕಾರ್ಯನಿರ್ವಾಹಕಾಧಿಕಾರಿಗಳು 

- ನಿರ್ದೇಶಕರು, (ಪ್ರಾಥಮಿಕ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 

. ನಿರ್ದೇಶಕರು, (ಪ್ರೌಢ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 

. ಸಂಬಂಧಿಸಿದ ಜಿಲ್ಲೆಗಳ ಜಿಲ್ಲಾ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. 


ARN UU ht MN 


Page 4 of 11 


4 


1/175221/2021 8. ನಿರ್ದೇಶಕರು, ಖಜಾನಾ ಇಲಾಖೆ, ವಿಶ್ಲೇಶ್ವರಯ್ಯ ಮುಖ್ಯ ಗೋಪುರ, ಬೆಂಗಳೂರು. 
® 9. ಉಪನಿರ್ದೇಶಕರು, ಖಜಾನಾ ಗಣಕ ಕೇಂದ್ರ, ನಂ.49, ಖನಿಜ ಭವನ, ರೇಸ್ಕೊರ್ಸ್‌ ರಸ್ತೆ. 
ಬೆಂಗಳೊರು. 


10. ಖಜಾನಾಧಿಕಾರಿಗಳು, ರಾಜ್ಯ ಹುಜೂರ್‌ ಖಜಾನೆ, ಬೆಂಗಳೂರು. 
ಗ. ಸರ್ಕಾರದ ಉಪಕಾರ್ಯದರ್ಶಿ-2, ಆರ್ಥಿಕ ಇಲಾಖೆ. ವಿಧಾನ ಸೌಧ. ಬೆಂಗಳೊರು. 
12.ಸಾಪ್ತಾಹಿಕ ರಾಜ್ಯ ಪತ್ರ/ಶಾಖಾರಕ್ಷ ಕಡತ/ಹೆಚ್ಚುವರಿ ಪ್ರತಿಗಳು. i 


ಪ್ರತಿ ಮಾಹಿತಿಗಾಗಿ. 

1 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಅಪ್ಪ ಕಾರ್ಯದರ್ಶಿಗಳು, ವಿಧಾನ ಸೌಧ, 
ಬೆಂಗಳೂರು. , 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಪೌಢ 


ಶಿಕ್ಷಣ ಇಲಾಖೆ, ಬೆಂಗಳೂರು 

3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ 
ಹಾಗೂ ಪಂಚಾಯಶ್‌ ರಾಜ್‌ ಇಲಾಖೆ, ಬೆಂಗಳೂರು 

. 4. ' ಆಂತರಿಕ ಆರ್ಥಿಕ ಸಲಹೆಗಾರರ ಆಪ್ಪ ಸಹಾಯಕರು. ಶಿಕ್ಷಣ ಇಲಾಖೆ, ಬಹುಮಹಡಿಗಳ 
ಕಟಡ. ಬೆಂಗಳೂರು. 


Page 5 of 11 


1/5228/200 


ಖಿ 


174 ಯೋಸಕ 2021, ದಿನಾಂಕ97.10.202ಣ್ಳಿ ಅನುಬಂಧ 


ಶಾ 


ರಾಡ್‌ ದಕ್ಕ 


ಈ 


ಕಾಮಗಾರಿಗಾಗಿ `ವಿಧಾನಸಭಾ ಕ್ಥತ್ರವಾರ `ಎಡಗಸರಾಡ ಇನದಾನನ' ನವನ 


[3 


ವಿಧಾನಸಭಾ ಕ್ಷೇತ್ರದ ವಿವರ 


1 ಅನುದಾನ ಬಿಡುಗಡೆ 


i 
} 
} 
f 
{ 


T 
ಸಂ. ಕ್ಷೇತದ ಹೆಸರು | (ಹೂ. ಲಕ್ಷಗಳಲ್ಲಿ) | 
Ww ಹೊ 6.00 
12 6.00 ) 
3 | 600 |] 

i 4 kp ನೆಲಮಂಗಲ 6.00 
(ಕ ಮಾಗಡಿ | 60 | 
[6 ರಾಮನಗರಂ 83 | ರಾಮನಗರ 6.00 | 

7 ನು 184 ಮುರ 600 


© 


Page 60f11 


A 
1/175221/2021 


® 


SS 


- 


[ON 


Page 7 of 11 


£/175221/2021 F 


54 ಮೈಸೂರು | 23 |] ಹೆಗ್ಗಡದೇವನಕೋಟೆ | 6.00. ! 
ವ ಫಸ eS KR 
55 | ಮೈಸೂರು 124 | ಸಂಜನಗೂಡು 6.00 
[a j ೭ EE pO I 
i 56 | ಮೈಸೂರು | 215 _ ಚಾಮುಂಡೇಶ್ವರಿ _ 6.00 
[57 | ಮೈಸೂರು | 26 | ಕೃಷ್ಣರಾಜ | 600 | 
eb If ( ಪಿ if 
| 58 | ಮೈಸೂರು 207 |; ಚಾಮರಾಜ 6.00 : 
59) ಮೈಸೂರು ನರಸಿಂಹರಾಜ 6.00 
[ ಮ - ek ne — ಗ 4 
60 ಮೈಸೂರು 29 | ವರುಣ 6.00 
bel ನ | 
6 ಮೈಸೂರು | 220 | ಟಿ.ಪರಸೀಷುರ 6.00 
62 | ಮಂಡ PO 6.00 
Se SN $ | | 
63 |; ಮಂಡ್ಗ i 187 | ಮದ್ದೂರು | 6.00 
64 | ಮಂಡ್ಯ j 188 ಮೇಲುಕೋಟೆ 6.00 
j ನ ; 1 
- ——d 
6s ಮಂಡ್ಯ 189 ಮಂಡ 6.00 
1 L_ 3 i er 
66 ಮಂಡ್ಕ 190 ಶ್ರೀರಂಗಪಟ್ಟಣ 6.00 
— 3 \ | 
| 67 | ಮಂಡ್ಯ 191 ನಾಗಮಂಗಲ 6.00 
Fu ಮಂಡ್ಯ 92 | ರ ಪೇಟ 6.00 
ಮ I 2 
69 ಚಾಮರಾಜನಗರ 221 | ಹನೂರು 6.00 
: pe ಲ ಸ 
7 | ಚಾಮರಾಜನಗರ 22 | ಕೊಳ್ಳೇಗಾಲ 6.00 
71 ಚಾಮರಾಜನಗರ | 223 ಚಾಮರಾಜನಗರ | 600 | 
ರ | 
72!  ಜಾಮರಾಜನಗರ | 224 ಗುಂಡ್ಲುಪೇಟೆ | 6.00 
f EPR ಮಿ ಸ BS ಎತ 
[33 ಕೊಡಗು 208 | ಮಡಿಕೇರಿ [ 60} 
ಗ, : 
| 74 | ಕೊಡಗು 209 | ವೀರಾಜಪೇಟೆ | 6.00 
BR ಸ 
el ಹಾಸನ 93 ಶ್ರವಣಬೆಳಗೊಳ | 6.00 
RSE ವ: 8 
76 | ಹಾಸನ 194 | ಅರಸೀಕೆರೆ 6.00 
— + i ಮಾ 
| 77 | 195 ಬೇಲೂರು 6.00 | 
SE SE ನಿ | 
7 | | 196 ಹಾಸನ Ii 6.00 
| ಮ 
79 | 197 ಹೊಳೇನರಸೀಪುರ 6.00 
_ SEE ನವ | 
| so {To | ಅರಕಲಗೂಡು 6.00 | 
— ~— 
ial | 00 | ಸಕಲೇಶಪುರ 6.00 
[32 ಚಿಕ್ಕಮಗಳೂರು 133 ಶೃಂಗೇರಿ 6.00 
ಈ re Ud ಸ LL 
Page 8 of 11 


? 


1117522142021 


ಘ 


83 ಚಿಕ್ಕಮಗಳೂರು / 124 ಮೂಡಿಗೆರೆ 6.00 
” H H iN ಮ ಮ] 
84 ಚಿಕ್ಕಮಗಳೂರು | 125 | ಚಿಕ್ಕಮಗಳೂರು 6.00 
RN ಮ i ne 
85 ಚಿಕ್ಕಮಗಳೂರು 126 ತರೀಕೆರೆ - 6.00 
RS Mae pa 
| 86 ಚಿಕ್ಕಮಗಳೂರು 7 ಕೆಡೂರು | 6.00 
wT ದಕ್ಷಿಣ ಕನ್ನಡ | 200 | ಬೆಳಂಗಡಿ | 600 
| [ RS 
[88 | ದಕ್ಷಿಣ ಕನ್ನಡ 20} ಮೂಡಬಿದ್ರಿ | 6.00 
i Wi iw £ K| H 
|8| ದಕ್ಷಿಣ ಕನ್ನಡ "| 202 | ಮಂಗಳೂರು ನಗರ ಉತ್ತರ 6.00 
1 i RR mE i ಸ hl 
30 ಕನ್ನಡ 2055 | ಮಂಗಳೂರು ನಗರದ್ಷಿಣ 600 | 
H ಹ - ಮ — 
10 ದಕ್ಷಿಣ ಕನ್ನಡ 204 ; ಮಂಗಳೂರು | 6.00 
1 RN 1 1 ಸ ¥- 1 
| 92 ದಕ್ಷಿಣ ಕನ್ನಡ 205 ಬಂಟ್ಹಾಳ 6.00 
i ನ Ll 
| 93 ದಕ್ಷಿಣ ಕನ್ನಡ 206 ಪುತ್ತೂರು 6.00 
H ಸ nk | 
94 1 ದಕ್ಷಿಣ ಕನ್ನಡ | 207 ಸುಳ್ಳೆ 6.00 
| _ K . CS 
95 ಉಡುಪಿ | 8 ಬೈಂದೂರು 6.00 
} 1 4 § SS 1 
f 7 SS | 
i 96 ಉಡುಪಿ 119 ಕುಂದಾಪುರ 6.00 
f ಬ py Te pe pe ಟಾ 
| 97 ಉಡುಪಿ i 10 | ಉಡುಪಿ 6.00 i 
— ee | | 
| 98 ಉಡುಪ il | ಕಾಪು 6:00 
_ RS 
| 99 ಉಡುಪಿ | 122 ಕಾರ್ಕೆಳ 6,00 
100 ಬೆಳಗಾವಿ |_|] ನಿಪಾಣಿ 8 6.00 
dh ( | | 
| 101 ಬೆಳಗಾವಿ 2 | ಚಿಕ್ಕೋಡಿ-ಸದಲಗಾ 6.00 | 
4 - i 
102 ಬೆಳಗಾವಿ 3 ಅಥಣಿ 6.00 
Fo — 
| 103 ಬೆಳಗಾಟಿ 4 ಕಾಗವಾಡ i 6.00 
H ಮ \ ಮ WE 
[104 ಬೆಳಗಾಎ 5 ಕುಡಚಿ 6.00 
105 ಜೆಳಗಾವಿ I 1— ರಾಯಭಾಗ 6.00 
106 ಚೆಳಗಾವಿ IE ಹುಳ್ಳೇರಿ 600 
SO SE 4 Ne MS 1 
107 1 ಬೆಳಗಾವಿ $ ಅರಭಾವಿ | 6.00 : 
108 | ಬೆಳೆಗಾವಿ 7 ಗೋಕಾಕ IS 6.00 
Wi K _ i 
109 ಬೆಳಗಾಖಿ 10 ಯಮಕನಮರಡಿ 6.00 
t 
no | ಬೆಳಗಾವಿ 1} ಬೆಳಗಾವಿ ಉತರ | 6.00 
i _ UU 
A 
| J Page 9 0f 11 


53 


1/75221/2021 7 | ರ್‌ 
ಬೆಳಗಾವಿ 1 ಬೆಳಗಾವಿ ದಕ್ಷಿಣ 6.00 
| (NN ಎ N 
112 | ಬೆಳಗಾವಿ iB ಬೆಳಗಾವಿ ಗ್ರಾಮಾಂತರ 6.00 
3 ಬೆಳೆಗಾವಿ ಾನಾಪೂರ 6.00 
ಮ > _ _ 
14 | ಬೆಳಗಾವಿ [5 ಕಿತ್ತೂರು | 6.00 
— __ _ A 
15 | ಬೆಳೆಗಾವಿ 16 ಬೈಲಹೊಂಗಲ 6.00 
| tL. K ಸ SR 
ne ಬೆಳಗಾವಿ ಸವದತ್ತಿ ಯಲ್ಲಮ್ಮ 6.00 | 
17 ಬೆಳಗಾವ | 8 ರಾಮದುರ್ಗ oo 
f _—— | 
| 18 ; ಬಾಗಲಕೋಟೆ i ಮುಧೋಳ 6.00 j 
[19 ಬಾಗಲಕೋಟಿ 20 ತೇರದಾಳ / 600 
120 | ಬಾಗಲಕೋಟೆ [2 [ ಜಮಖಂಡಿ | 600 
_ SN I ಮ RN ಬ 4 
121 ಬಾಗಲಕೋಟೆ | 22 ಬೀಳಗಿ 6.00 
122 ಬಾಗಲಕೋಟೆ ೫ | ಾದಾಮಿ 6.00 
K [4 
123 | ಬಾಗಲಕೋಟಿ 24 | ಬಾಗಲಕೋಟೆ 6.00 
— ———t y 
124 ಬಾಗಲಕೋಟಿ 25 ಹುನಗುಂದ 6.00 | 
125 | ವಿಜಾಪೂರ 26] ಮುದ್ದೇಬಿಹಾಳ 7 
[16 ವಿಜಾಪೂರ ಡೇಷರ ಹಿಪ್ಪರಗಿ 6.00 
J y R Wy 
127 | ವಿಜಾಪೂರ 2 | ಬಸವನ ಬಾಗೇವಾಡಿ 6.00 
28] ವಿಜಾಪೂರ | 6.00 
29 | ವಿಜಾಪೂರ | 6.00 
130 ವಿಜಾಪೂರ ON 606 | 
ಮ 4 
[B31 ವಿಜಾಪೂರ 6.00 | 
ಗ - 
132 ವಿಜಾಪೂರ 6.00 | 
SN _ 
[133 ಹಾಷೇರಿ | 6.00 
| 
134 ಹಾವೇರಿ | ಶಿಗ್ಗಾಂವ 6.00 
35 | ಹಾವೇರಿ WY ಹಾಪೇರ L 6.00 
} 
[136 ಹಾವೇರಿ r 35 | ಬ್ಯಾಡಗಿ 600 
ರ್‌ ರಾ r 
137 ಹಾವೇರಿ 46 ಹಿರೇಕೆರೂರು 6.00 
8 | ಡಾವೇರಿ 47 | ರಾಣೆಬೆನ್ನೂರು | 6.00 
| | Page 10 of 11 
NR 


[5 


5 


ಕ 
wrszav2om f p39 | ಧಾರವಾಡ 69 ಸವಲಗುಂದ | 6.00 | 
ಈ ಧಾರವಾಡ rT ಕುಂದಗೋಳ 6.00 _ 
(714 | ಧಾರವಾಡ | ಧಾರವಾಡ 6.00 | 
| 142 ಧಾರವಾಡ 72 [ಪುಣಿ - ಧಾರವಾಡ “ಪೂರ್ವ | 6.00 
[143 ಧಾರವಾಡ | 73 | ಹುಬ್ಬಳ್ಳಿ-ಧಾರವಾಡ ಕೇಂದ್ರ 5 6.00 
144 ಧಾರವಾಡ 7 74 | ಹುಬ್ಬಳ್ಳ-ಧಾರವಾಡ-ಪಶ್ಚಿಮ. | 6.00 
EN W AN l 
145 ಧಾರವಾಡ 75; ಕಲಘಟಗಿ | 6.00 _| 
| 146 r ಗದಗ PS ಶಿರಹಟ್ಟಿ | 
NT ಗದಗ [<e ದಗ | 6.00 
OTS IT ರೋಣ ೯ 
a9 | ಗದಗ |< —/ ನರಗುಂದ I) | 
150 ಉತ್ತರಕನ್ನಡ | ೫ ಹಳಿಯಾಳ 7 
EE ಉತ್ತರ ಕನ್ನಡ — ಕಾರವಾರ l 600 | 
152 ಉತ್ತರಕನ್ನಡ ಮಾ 600] 
153 | ಉತ್ತರ ಕನ್ನಡ 79 | ಭಟ್ಕಳ 6.00 | 
G4 ರ ಕನಡ $0 Ax oo | 
[155 ಉತ್ತರ ಕನ್ನಡ a ಯಲ್ಲಾಮರ' | 
ಒಟ್ಟು oT SN 


Page 11 0f 11 


A 


ಅನುಬಂಧ-13 


ಸರ್ಕಾರಿ ಆದೇಶ ಸಂಖ್ಯೆ: ಇಪಿ 174 ಯೋಸಕ 2021(ಭಾಗ-1) 


ದಿನಾಂಕ:03.01.2022ಕ್ಕೆ ಶತಮಾನ ಪೂರೈಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಲಾದ 


A 

Ww 

[«] 
| ೫ 85 
EE 
2 2 ಈ 
2 
[el 


ಲ್ಸ 
ಹಾಸನ 


1 


p 
& 
ರ 


qe 
a) 
5 


7 
10 
i 
2 
13 
14 
15 
7 
19 
20 
21 
22 
23 
24 
25 
26 
27 
28 
29 
50 
31 
32 
33 
34 


ಟಿ 
fo 
ps 
% 
[2 
28 
ko 
3 


[ 
ESE 
SEE 
ER 
EW 
pe ] 
SES 
BE 
ET 
SEN 
ECE 
ER 
ME 
EE 
ETE 
SER 
EE 
EN 
ತ 
KE 
HEC 
RES 
RE 
ಗ 
KES 
ET 
WEE 
Ee) 
e] 
SE 


ಜಿಲ್ಲಾವಾರು ವಿವರ 


ಜಿಲ್ಲೆ ಶಾಲೆಗಳ ಸಂಖ್ಯೆ 


4 


ಬಿಡುಗಡೆ ಮಾಡಲಾದ 
ಅನುದಾನ (ರೂ.ಲಕ್ಷಗಳಲ್ಲಿ) 


ಅ 


ದೆಕಶಕರು(ಶಾಲಾ ಶಿಕ್ಷಣ) 


54.15 


